ಕರ್ನಾಟಕ ವಿಧಾನ ಪರಿಷತ್ತು 


0. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು 
03. ಉತ್ತರಿಸುವ ದಿನಾಂಕ 


04. ಉತ್ತರಿಸುವ ಸಚಿವರು. 


:268 


: ಶ್ರೀ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
: 17/02/2022 


: ಮಾನ್ಯ ಗೃಹ ಸಚಿವರು 


ಪ್ರ ಪತ್ತ 
ಅ) ಕೊಡಗು ಚಲ್ಲೆಯತ್ಸ `ಇತ್ತಾಚನ `ದನಗಕ್ಲ 
ಮಹಿಳೆಯರೇ ಇರುವ ಮತ್ತು ಒಂಟಿ ಮನೆಗಳ ಮೇಲೆ ಹೌದು. 


ಅಪರಿಚಿತರಿಂದ ದಾಳಿ, ಹಲ್ಲೆ ಮತ್ತು ದರೋಡೆ 
ಪ್ರಕರಣಗಳು ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ೪ 


ಆ) ಬಂದಿದ್ದಲ್ಲಿ ಈ ರೀತಿಯ ಪ್ರಕರಣಗಳನ್ನು 
ತಡೆಯಲು ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ; 
(ವಿವರ ನೀಡುವುದು) 


ಮಹಿಳೆಯರೇ "ಇರುವ "ಮನೆಗಳು ವತ್ತ ಒಂಟ ಮನೆಗಳ ಮೇಲಿನ 
ದಾಳಿ ಪ್ರಕರಣಗಳನ್ನು ತಡೆಯಲು ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 


> ಕೊಡಗು ಜಿಲ್ಲೆಯಲ್ಲಿ 
ನಿರ್ವಹಿಸಲಾಗುತ್ತಿದೆ. 

» ಕೊಡಗು ಜಿಲ್ಲೆಯ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಒಂಟಿ 
ಮನೆಗಳು ಹಾಗೂ ಮಹಿಳೆಯರೇ ವಾಸವಿರುವ ಮನೆಗಳನ್ನು 
ಪಟ್ಟಿಮಾಡಿಕೊಳ್ಳಲಾಗಿದೆ. 

> ಇಂತಹ ಮನೆಗಳು ಇರುವ ಸ್ಥಳಗಳಿಗೆ ಭೇಟ ನೀಡಿ 
ಪ್ರರಿಶೀಲನೆ ಮಾಡಿ, ಗಸ್ತು ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 


ಗ್ರಾಮ ಗಸ್ತು ಕರ್ತವ್ಯವನ್ನು 


ಇ) ಸದರಿ ಪ್ರಕರಣಗಳನ್ನು ತಡೆಯುವ `ಸಖವಾಗಿ 
ಜಿಲ್ಲೆಯ ಎಲ್ಲಾ ಪೊಲೀಸ್‌ ಠಾಣೆಗಳಿಗೆ ಪೂರ್ಣ 


ಪ್ರಮಾಣದಲ್ಲಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನು 
ಈಗಾಗಲೇ ನಿಯುಕ್ತಿಗೊಳಿಸಲಾಗಿದೆಯೇ ; (ವಿವರ 
ನೀಡುವುದು) 


ಈ) ಸದರಿ ಪ್ರಕರಣಗಳ ತಡೆಯುವ ಸಲುವಾಗಿ ಖಾಲಿ 
ಇರುವ ಹುದ್ದೆಗಳನ್ನು ಕೂಡಲೇ ತುಂಬುವ ಮೂಲಕ 
ಸೂಕ್ತ ಭದ್ರಶಾ ವ್ಯವಸ್ಥೆ 'ಹಾಗೂ ಹೆಚ್ಚನ ಮಟ್ಟದ ಗಸ್ತು 
ವ್ಯವಸ್ಥೆ ಕಲ್ಪಿಸಲು ಕ್ರಮ ವಹಿಸಲಾಗುವುದೇ 9 


ಲಭ್ಯೆ ಸಿಬ್ಬಂದಿಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ನಿಯುಕ್ಕಗೊಳಿಸಲಾಗಿಡೆ. 
ಕೊಡಗು ಜಿಲ್ಲೆಯಲ್ಲಿ ಸಿ.ಪಿ.ಿ. ಖಾಲಿ ಇರುವ 55 ಸಿ.ಪಿ.ಸಿ. ಹುದ್ದೆಗೆ 
2021-22ನೇ ಸಾಲಿನಲ್ಲಿ ನೇಮಕಾತಿಗಾಗಿ ಸರ್ಕಾರ ಅಧಿಸೂಚನೆ 
L/RECT-4/2021-22, ದಿನಾ೦ಂಕ:21.05.2021 ಯನ್ನು 
ಹೊರಡಿಸಲಾಗಿದ್ದು ಅದರಂತೆ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು 
ಈಗಾಗಲೇ ಪ್ರಕಟಿಸಲಾಗಿದ್ದು, ಅದರಂತೆ ಅಭ್ಯರ್ಥಿಗಳಿಗೆ ವೈದ್ಯಕೀಯ 
ಪರೀಕ್ಷೆ ಹಾಗೂ ದಾಖಲಾತಿ ಪರಿಶೀಲನೆಯು ಪ್ರಸ್ತುತ 
ಮಡಿಕೇರಿಯಲ್ಲಿ ನಡೆಸಲಾಗುತ್ತಿದೆ. ಹ್‌ 
ಕೊಡಗು ಜಿಲ್ಲೆಯಲ್ಲಿ ಒಟ್ಟು 560 ಗ್ರಾಮಗಳಲ್ಲಿ ಗ್ರಾಮ ಗಸ್ತು 
ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನು ನೇಮಿಸಿ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ. 


HD 03 PCQ 2022 


[§ ° 
(ಆರಗ ಟೆ ಲ / 


ಗೃಹ ಸಚಿವರು. ' 


